ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಸೀಟಿ ಬ್ಲಾಕಿಂಗ್‌ ದಂಧೆಯ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದಚುನಾಯಿತರಾದವರು):- 
1498 (1671) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವೈದ್ಯಕೀಯ ಕಾಲೇಜಿನಲ್ಲಿ ಸೀಟ್‌ ಬ್ಲಾಕಿಂಗ್‌ ದಂಧೆ ನಿಯಂತಿಸಲು ಹೊಸ ಕಾನೂನು ತರುವ 
ಪ್ರಸ್ತಾವ ಸರ್ಕಾರದ ಮುಂದಿದೆಯೇ; ಈ ಕಾನೂನು ಎಂದಿನಿಂದ ಜಾರಿಗೆ ಬರುತ್ತದೆ ; ಸೀಟ್‌ ಬ್ಲಾಕಿಂಗ್‌ 
ದಂಧೆ ಮಾಡಿದ ಕಾಲೇಜು ಆಡಳಿತ ಮಂಡಳಿಯ ಮೇಲೆ ವಿಧಿಸುವ ದಂಡ ಮತ್ತು ಜೈಲು ಶಿಕ್ಷೆಯ ಬಗ್ಗೆ 
ಸರ್ಕಾರದ ನಿಲುವೇನು ; 


(ಆ) ವೈದ್ಯಕೀಯ ಶಿಕ್ರಣದಲ್ಲಿ ಯೋಗ ವಿಜ್ಞಾನವನ್ನು ಅಳವಡಿಸುವ ಕುರಿತು ಸರ್ಕಾರದ ನಿಲುವೇನು; ಈ 
ಪಠ್ಯಕ್ರಮ ಯಾವ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರುತದೆ; 


(ಇ) ಸರ್ಕಾರಕ್ಕೆ ವೈದ್ಯಕೀಯ ಪ್ರವೇಶಾತಿಯಲ್ಲಿ ಸೀಟು ಬಿಟ್ಟು ಕೊಡುವುದಾಗಿ ಕಾಲೇಜಿಗೆ ಮಾನ್ಯತೆ 
(ಅಫಿಲಿಯೇಷನ್‌) ಪಡೆಯುವಾಗ ಒಪ್ಪಂದ ಮಾಡಿಕೊಂಡು ತದನಂತರ ಸರ್ಕಾರಕ್ಕೆ ಸೀಟು 
ಬಿಟ್ಟುಕೊಡದ ವೈದ್ಯಕೀಯ ಕಾಲೇಜಿನ ಆಡಳಿತ ಮಂಡಳಿಯ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ; 
ಸರ್ಕಾರಕ್ಕೆ ಸೀಟು ಬಿಟ್ಟಿಕೊಡದಿರುವ ವೈದ್ಯಕೀಯ ಕಾಲೇಜುಗಳ ಮಾನ್ಯತೆ ರದ್ದಗೊಳಿಸುವ ಬಗ್ಗೆ 
ಸರ್ಕಾರದ ನಿಲುವೇನು? 


